


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೭ | ಬೆಂಗಳೂರು, ಗುರುವಾರ, ಅಕ್ಟೋಬರ್‌ ೪, ೨೦೧೨ (ಆಶ್ಚಯುಜ ೧೨, ಶಕ ವರ್ಷ ೧೯೩೪) |ಸಂಚಿಕೆ ೪೦ 


ಭಾಗ-೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, Tumkur ಜಿಲ್ಲೆ, Tumkur 
ಭೂಸ್ವಾಧೀನ ಅಧಿನಿಯಮ 1894 (ತಿದ್ದುಪಡಿ ಅಧಿನಿಯಮ 1984) ಕಲಂ 4(1)ರ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ : LAQ/SR/17/2012-13 ದಿನಾಂಕ 28/9/2012 








ಜಂ 0. ಡ್‌ ವಿ NEN ಸಣ ಉಮ ಲಿ ಇ ೨ ಹೆ, 6 | Pee ಶ್‌ ಯು ಪದ 
ಈ ಮುಂದಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಜಮೀನು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ತುಮಕೂರು ಶಾಖಾ ನಾಲೆಯ ಸರಪಳಿ 
6 


153825 ಮೀನ ಎಸ್ಕೇಪ್‌ ಮೂಲಕ 


ಚೆ 
ಅ 
ಕಾಸ್‌ ವೇಗೆ ಅಪ್ರೋಚ್‌ ರಸ್ತ ನಿರ್ಮಾಣದ ಉದ್ದೇಶಕ್ಕಾಗಿ ಎಂದು ಕರ್ನಾಟಕ ಸರ್ಕಾರದವರಿಗೆ ಕಂಡು ಬಂದಿರುವುದರಿಂದ 


ಛ್‌ 


ಶಿ 


ಲಿಂಗಾಪುರ ಕೆರೆಯಿಂದ ನಿರ್ಗಮಿಸುವ ಕೋ 


ಕರ್ನಾಟಕ ಅಧಿನಿಯಮ 1961 ರ 17ರ ಮೂಲಕ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮ 1894 (ಕೇಂದ್ರ) ಅಧಿನಿಯಮ ಸಂಖ್ಯೆ 
1984ರ 4ನೇ ಪ್ರಕರಣ (1)ನೇ ಉಪಪ್ರಕರಣದ ಉಪಬಂದಗಳ ಅನುಸಾರವಾಗಿ ಅದಕ್ಕೆ ಸಂಬಂದಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ 


ನೋಟೀಸುಗಳನ್ನು ಕೊಡಲಾಗಿದೆ ಹಾಗೂ ಕರ್ನಾಟಕ ಸರ್ಕಾರದ ಅಧಿನಿಯಮ 4(2)ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಿಗಳನ್ನು ಚಲಾಯಿಸಲು 


SLAO Tumkur ಇವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತೆ. 


ಸದರಿ ಅದಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರದ ಅಧಿನಿಯಮದ ಪ್ರಕರಣದ ಮೇರೆಗೆ ಜಿಲ್ಲಾದಿಕಾರಿಯವರ ಕಾರ್ಯಗಳನ್ನು 
ನಿರ್ವಹಿಸಲು 51.ಗ0,ವಿಶೇಷ ಭೂಸ್ವಾಧೀನಾಧಿಕಾರಿ, Tumkur ಇವರನ್ನು ನೇಮಕ ಮಾಡಿರುತ್ತೆ. 


ಸ ರೋ ಲೌ ಕ ೌಡ್‌ಹಔ್‌್‌ಿ ಅ ್‌ಶ೦ಲ್ಸಟ್ಟಟ್ಟ ಹೋ ಹ 
ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಯಾರೊಬ್ಬ ವ್ಯಕ್ತಿಯು ಈ ಬಗ್ಗೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದರೆ ಅಂತಹ ಆಕ್ಷೇಪಣೆಗಳನ್ನು ಈ 


ಯೈ 


ಅಧಿಸೂಚನೆಯು ಪ್ರಕಟವಾದ 30 ದಿನಗಳ ಒಳಗಾಗಿ 1991ನೇ ಸಾಲಿನ ಕರ್ನಾಟಕ ಅಧಿನಿಯಮ 33ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ 
ಸಂಗ್ರಹಣಾ ಅಧಿನಿಯಮ 3/(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸಲು ಕರ್ನಾಟಕ ಸರ್ಕಾರವು ನೇಮಕ 


ಮಾಡಲಾದ 9೨೬/ಿ೦,ವಿಶೇಷ ಭೂಸ್ಥಾಧೀನಾಧಿಕಾರಿ, Tumkur, ರವರಿಗೆ ಲಿಖಿತ ಮೂಲಕ ಸಲ್ಲಿಸತಕ್ಕದ್ದು. ಕರ್ನಾಟಕ ಸರ್ಕಾರದ ಅಧಿಸೂಚನೆ 


LAQ/SR/17/2012-13ನ್ನು ನೋಡಿ, 








ಅಥವಾ ಅ ಲ್ರಿ ದೆಂದು ಸದ ನಿನಲ್ಲಿ ಆಸಕ್ತಿಯುಳ್ಳ ಎಲ್ಲರಿಗೂ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನಿನ 
ವಿಲೇವಾರಿಗಾಗಿ ಮಾರಾಟ ಗುತ್ತಿಗೆ, ಅಡಮಾನ, ಹಸ್ತಾಂತರಣ, ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚವು 
ಅಭಿವೃದ್ಧಿಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ ನಂತರ ಜಿಲ್ಲಾಧಿಕಾರಿಗಳು, Tumkur ಜಿಲ್ಲೆ ರವರ ಮಂಜೂರಾತಿಯನ್ನು ಪಡೆಯದೇ ಮಾಡಿದ 
ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆಗಾಗಿ ಮಾಡಲಾದ ಅಂತಹ ಭಾಗಗಳಿಗೆ ಪರಿಹಾರ ಧನವನ್ನು ನಿರ್ದರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮ 


KE 
24ನೇ ಪ್ರಕರಣ 7ನೇ ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು. 


(೮೯೩) 
















































































೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೪, ೨೦೧೨ ಭಾಗ-೬ 
ಅನುಸೂಚಿ 
ಜಿಲ್ಲೆ : Tumkur ತಾಲ್ಲೂಕು : Gubbi ಹೋಬಳಿ : ಸಿ.ಎಸ್‌.ಪುರ ಗ್ರಾಮ : ಚಂಗಾವಿ 
Agricultural 
ಚಕ್ಕು ಬಂದಿ ಭೂ ಸ್ವಾಧೀನ ವಿವರ 
ಕ್ರ.ಸ, ಖಾತೆದಾರರ ಹೆಸರು ಸಾಗುವಳಿದಾರರು ಸರ್ವೆನಂ ತರಹೆ 
ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಮೌಲ್ಯ 
1 ಸಾವಿತ್ರಮ್ಮ [ಕೋಂ ಈಶ್ವರಯ್ಯ 43112 |ಬಾಗಾಯು 199 44/1 43/1 ಉಳಿಕೆ 0.4.00 0-12 
0.4.00 
2 ಜವರೇಗೌಡ /ಬಿನ್‌ ತಿಮ್ಮೇಗೌಡ 43/*13 |ಬಾಗಾಯು 43/2 ಗಡಿ 43/4 43/2 0.4.08 0-15 
0.4.08 
3 ಸಿ.ಟಿ.ಗಂಗಪ್ಪ /ಬಿನ್‌ ತಿಮ್ಮೇಗೌಡ 43/5/4 |ಬಾಗಾಯು 43/3 ಗಡಿ 43/5 ಉಳಿಕೆ 0.1.08 0-05 
0.1.08 
4 ಸಿ.ಟಿ.ಗಂಗಪ್ಪ /ಬಿನ್‌ ತಿಮ್ಮೇಗೌಡ 43/1/ರ5 /ಬಾಗಾಯು 43/4 ಗಡಿ 43/6 ಉಳಿಕೆ 0.1.08 0-05 
0.1.08 
5 ಸಿ.ಟಿ.ಗಂಗಪ್ಪ /ಬಿನ್‌ ತಿಮ್ಮೇಗೌಡ 43/5/6 |ಬಾಗಾಯು 43/5 ಗಡಿ 3 ಉಳಿಕೆ 0.2.08 0-07 
0.2.08 
6 ಸಬಿರಾಭೀ/ಗೌಸ್‌ ಫೀರ್‌ 199/*/4 ಖುಷ್ಕಿ ಗಡಿ ಉಳಿಕೆ 43 ಉಳಿಕೆ 0.8.00 0-24 
0.8.00 


Village Extents: 0.22.00 





































































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೪, ೨೦೧೨ ೮೯೫ 
ಅನುಸೂಚಿ 
ಜಿಲ್ಲೆ : Tumkur ತಾಲ್ಲೂಕು : Gubbi ಹೋಬಳಿ : ಸಿ.ಎಸ್‌.ಪುರ ಗ್ರಾಮ : ದೊಳ್ಳೇನಹಳ್ಳಿ 
Agricultural 
ಚಕ್ಕು ಬಂದಿ ಭೂ ಸ್ವಾಧೀನ ವಿವರ 
ಕ್ರ.ಸ. ಖಾತೆದಾರರ ಹೆಸರು ಸಾಗುವಳಿದಾರರು ಸರ್ವೆ ನಂ ತರಹೆ 
ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಮೌಲ್ಯ 
1 ಅಬ್ದುಲ್‌ ರಜಾಕ್‌!/ಲೇಟ್‌..ಅಬ್ದುಲ್‌ ಸತ್ತಾರ್‌ ಸಾಬ್‌ 43/*5/11 |ಬಾಗಾಯು 44 ಉಳಿಕೆ ರಸ್ತೆ ಗಡಿ 0.6.00 0-30 
0.6.00 
2 ಅಬ್ದಲ್‌ ಜಲೀಲ್‌ /ಲೇಟ್‌..ಅಬ್ದುಲ್‌ ಸತ್ತಾರ್‌ ಸಾಬ್‌ 44/*/1 ಬಾಗಾಯು 199 ಉಳಿಕೆ 43/11 ಗಡಿ 0.12.00 0-24 
0.12.00 
Village Extents: 0.18.00 
ಅನುಸೂಚಿ 
ಜಿಲ್ಲೆ : Tumkur ತಾಲ್ಲೂಕು : Tumkur ಹೋಬಳಿ : ಹೆಬ್ಬೂರು ಗ್ರಾಮ : ಲಿಂಗಾಪುರ 
Agricultural 
ಚಕ್ಕು ಬಂದಿ ಭೂ ಸ್ವಾಧೀನ ವಿವರ 
ಕ್ರ.ಸ. ಖಾತೆದಾರರ ಹೆಸರು ಸಾಗುವಳಿದಾರರು ಸರ್ವೆ ನಂ ತರಹೆ 
ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಮೌಲ್ಯ 
1 ಕನ್ನಿಗಯ್ಯ /ಬಿನ್‌ ನರಸಿಂಹಯ್ಯ 113/*/1 ತರಿ 115 ಉಳಿಕೆ 113/2 114/1 0.7.00 0-23 
0.7.00 
2 ಅಬ್ದುಲ್‌ ಕರೀಂ /ಬಿನ್‌ ಮಹಮದ್‌ ಹಸನ್‌ ಸಾಬ್‌ 113/*/2 ತರಿ 113/1 ಉಳಿಕೆ ಉಳಿಕೆ 114/2 0.13.08 0-42 
0.13.08 
































೮೯೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೪, ೨೦೧೨ 


ಭಾಗ-೬ 








ಖಾತೆದಾರರ ಹೆಸರು 


ಸಾಗುವಳಿದಾರರು 


ಸರ್ವೆನಂ 


ತರಹೆ 


ಚಕ್ಕು ಬಂದಿ 


ಭೂ ಸ್ವಾಧೀನ ವಿವರ 





ಪೂರ್ವ 


ದಕ್ಷಿಣ 


ವಿಸ್ತೀರ್ಣ 


ಮೌಲ್ಯ 



















































































3 ಮಹಮದ್‌ ಸಾಬ್‌ ಉರುಫ್‌ ನನ್ನಾಸಾಬ್‌ /ಹಸನ್‌ 114/1/1 ತರಿ 115 113/4 114/2 ಉಳಿಕೆ 0.8.08 0-28 
ಸಾಬ್‌ 

0.8.08 

4 ಪೈರೋಜ್‌ /ಬಿನ್‌ ಖಾದರ್‌ ಮೀರ್‌ ಸಾಬ್‌ 115/*/* ತರಿ 113 ಉಳಿಕೆ 118 ಉಳಿಕೆ 0.17.00 0-60 
0.17.00 

5 ಗಂಗಮ್ಮ!ಲೇ ಹೆಚ್‌ ಎನ್‌ ಲಕ್ಷ್ಮೀನರಸೇಗೌಡ 116/*/2 ತರಿ ಕಾಲುವೆ 116/3 115 116/1 0.5.00 0-26 
0.5.00 

6 ಷಜಾದಿ ಬೇಗಂ /ಕೋಂ ಮೋಹದೀನ್‌ಫೀರ್‌ 1241/1 | ಬಾಗಾಯು 125/3 126 ಚಾನಲ್‌ ಉಳಿಕೆ 0.6.00 0-20 
0.6.00 

7 ಫೀರ್‌ ಪಾಷಾ ಉರುಫ್‌ ಖಾಸಿಂ ಫೀರ್‌/ಖಾದರ್‌ ಫೀರ್‌ 125/*/3 | ಬಾಗಾಯು ಗಡಿ ಉಳಿಕೆ ಚಾನಲ್‌ 125, 124 0.17.00 0-60 
0.17.00 

8 ಗುಲಾಬ್‌ ಜಾನ್‌ /ಲೇ.ದಸ್ತಗೀರ್‌ ಪೀರ್‌ 126/%/* | ಬಾಗಾಯು ಗಡಿ ಉಳಿಕೆ ಚಾನಲ್‌ 125, 124 0.19.00 0-124 



































0.19.00 











ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೪, ೨೦೧೨ ೮೯೭ 




































































ಚಕ್ಕು ಬಂದಿ ಭೂ ಸ್ವಾಧೀನ ವಿವರ 
ಕ್ರ.ಸ. ಖಾತೆದಾರರ ಹೆಸರು ಸಾಗುವಳಿದಾರರು ಸರ್ವೆ ನಂ ತರಹೆ 
ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಮೌಲ್ಯ 
9 H.S.ಸಿದ್ದಯ್ಯ/ಸಿದ್ದನರಸಯ್ಯ 116/*/1 ಖುಷ್ಕಿ ಕಾಲುವೆ ಉಳಿಕೆ 115 117/3 0.5.00 0-28 
0.5.00 
10 | ಖಾದಿರ್‌ ಕೌಸರ್‌ ಕೋಂ ಮಹಮ್ಮದ್‌ ಯಕ್ಸಾಲ್‌ / 114”12 | ತರಿ 114/1 113/2 ಗಡಿ ಸ 0.12.00 | 0-38 
0.12.00 


Village Extents: 2.30.00 


Agricultural Total Extents: 3.30.00 
DESIGNATION : SLAO 


LAOCIRCLE : ವಿಶೇಷ ಭೂಸ್ವಾಧೀನಾಧಿಕಾರಿ ಜಿಲ್ಲಾಧಿಕಾರಿಗಳು 
LAOLOCATION : Tumkur Tumkur ಜಿಲ್ಲೆ 


PR - 124 








೮೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೪, ೨೦೧೨ 





ಕೇಂದ್ರ ಸರ್ಕಾರದ ಮಾಹಿತಿ ಹಕ್ಕು ಅಧಿನಿಯಮ 


ಬರುವಂತೆ ಗೊತ್ತುಪಡಿಸಲಾಗಿದೆ. 


ನಗರಸಭಾ ಕಾರ್ಯಾಲಯ, ಶಿರಾ ತಾಲ್ಲೂಕು, ತುಮಕೂರು ಜಿಲ್ಲೆ 


ಸಂಖ್ಯೆ:ನಸಶಿ/ಸಿಬ್ಬಂದಿ/ಸಿಆರ್‌/55/2011-12. ದಿನಾಂಕ:08-08-2012. 


ಅಧಿಸೂಚನೆ 


2005ರ ಪ್ರಕರಣ 5(1)ರ ಅನ್ವಯ ಸಿರಾ ನಗರಸಭಾ ಕಾರ್ಯಾಲಯಕ್ಕೆ ಸಂಬಂಧಿಸಿದಂತೆ, ಈ ಕೆಳಕಂಡ ಪ್ರಾಧಿಕಾರಿಗಳನ್ನು ಪುನರ್‌ ಪರಿಷ್ಕರಿಸಿ ತಕ್ಷಣದಿಂದ ಜಾರಿಗೆ 
































ಕ್ರ.ಸಂ. ಅಧಿಕಾರಿಗಳ ಹೆಸರು ಮತ್ತು ಹುದ್ದೆ ನಾವು ನಿರ್ದೇಶನ ಹುದ್ದೆ ಸುಸು ಸಸ ಸಂಬಂಧಪಟ್ಟ ಶಾಖೆ 
ಅಧಿಕಾರಿಗಳ ಹೆಸರು ಹಾಗೂ ಹುದ್ದೆ 
1 ಬಿ.ತಿಮ್ಮರಾಯಪ್ಪ, ಸಾರ್ವಜನಿಕ ಮಾಹಿತಿ ಅಧಿಕಾರಿ 1) ಡಿ.ಮ೦ಜುನಾಥ, ಇಂಜಿನಿಯರಿಂಗ್‌ ವಿಭಾಗಕ್ಕೆ ಸಂಬಂಧಿಸಿದ ಮತ್ತು ಎಸ್‌.ಜೆ.ಎಸ್‌.ಆರ್‌.ವೈ. ಶಾಖೆಗೆ 
ಸಹಾಯಕ ಕಾರ್ಯಪಾಲಕ ಕಿರಿಯ ಅಭಿಯಂತರರು ಸಂಬಂಧಿಸಿದ ಕಾಮಗಾರಿಗಳ ಮಾಹಿತಿ ಮತ್ತು ಕಟ್ಟಡ ಪರವಾನಿಗೆ ನೀಡುವ 
ಅಭಿಯಂತರರು 2) ಗಜೇಂದ್ರ ಬಿ.ಎನ್‌., ಸಂಬಂಧ, ವಿದ್ಯುತ್‌ಗೆ ಸಂಬಂಧಪಡುವ ಮಾಹಿತಿಗಳನ್ನು ಒದಗಿಸುವುದು. 
ಕಿರಿಯ ಅಭಿಯಂತರರು 
3) ಗೀತಾ ಕೆ ಕಿ.ಅ.(ವಿದ್ಯುತ್‌) 
2 ಮಂಜಮ್ಮ ಪಿ., ಸಾರ್ವಜನಿಕ ಮಾಹಿತಿ ಅಧಿಕಾರಿ 1 ರೇಣುಕ, ಆಡಳಿತ ಶಾಖೆ ಹಾಗೂ ಆಶ್ರಯ ಶಾಖೆ, ಶೇ.22.75, ಶೇ.7.5, ಶೇ.3 ೩ ಶೇ.1 
ಕಛೇರಿ ವ್ಯವಸ್ಥಾಕರು ದ್ವಿದ.ಸ.(ಸಿಬ್ಬಂದಿ ಶಾಖೆ) ಹಾಗೂ ಕಂಪ್ಯೂಟರ್‌ ವಿಭಾಗಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನು ಒದಗಿಸಲು 
2) ಜುನೇದ್‌ ಶಿರಾಜ್‌ ಎಸ್‌., ದ್ವಿದಸ ನಿಯೋಜಿಸಿದೆ. 
3) ಚಿದಾನಂದಮೂರ್ತಿ ಟಿ.ಎಸ್‌. 
3 ಲೆಕ್ಕಾಧೀಕ್ಷಕರು ಸಾರ್ವಜನಿಕ ಮಾಹಿತಿ ಅಧಿಕಾರಿ 1 ಕೃಷ್ಣಪ್ಪ ಲೆಕ್ಕಿಗರು ಶೇ.22.75 ವಿಭಾಗ ಮತ್ತು ಲೆಕ್ಕಪತ್ರ ಶಾಖೆಗೆ ಸಂಬಂಧಿಸಿದ ಎಲ್ಲಾ 
2) ವೆಂಕಟಪತಿ ಎಲ್‌. ದ್ವಿ.ದ.ಸ. ಲೆಕ್ಕಪತ್ರಗಳನ್ನೊಳ ಗೊಂಡಂತೆ ಹಾಗೂ ನಗರಸಭೆಯ ದಾಸ್ತಾನು ಶಾಖೆಗೆ 
ಸಂಬಂಧಿಸಿದಂತೆ ಮಾಹಿತಿಗಳನ್ನು ಒದಗಿಸುವುದು. 
4 ಮಹೇಶ್‌ ಜೆ. ಸಾರ್ವಜನಿಕ ಮಾಹಿತಿ ಅಧಿಕಾರಿ 1) ರಾಜೇಂದ್ರ ಬಿ.ಎಲ್‌., ಪ್ರದ.ಕಂ.ನಿ. ಕಂದಾಯ ವಿಭಾಗಕ್ಕೆ ಮತ್ತು ಚುನಾವಣೆಗೆ ಸಂಬಂಧಿಸಿದ ಎಲ್ಲಾ ಮಹಿತಿಗಳನ್ನು 
ಕಂದಾಯಾಧಿಕಾರಿಗಳು 2) ಸಂತೋಷ್‌ ಜಿ.ಆರ್‌.., ಪ್ರದ.ಕಂ.ನಿ. | ಒದಗಿಸುವುದು. 












































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೪, ೨೦೧೨ ರ್ಲೇ 
ಸಹಾಯಕ ಸಾರ್ವಜನಿಕ ಮಾಹಿತಿ 
ಕ್ರಸಂ. ಅಧಿಕಾರಿಗಳ ಹೆಸರು ಮತ್ತು ಹುದ್ದೆ ನಾವು ನಿರ್ದೇಶನ ಹುದ್ದೆ ಸಂಬಂಧಪಟ್ಟ ಶಾಖೆ 
ಅಧಿಕಾರಿಗಳ ಹೆಸರು ಹಾಗೂ ಹುದ್ದೆ 
5 ಲೋಹಿತ್‌ ಡಿ, ಸಾರ್ವಜನಿಕ ಮಾಹಿತಿ ಅಧಿಕಾರಿ 1) ಕೆ.ಬಿ.ತೀರ್ಥಪ್ರಸಾದ್‌, ಹಿ.ಆ.ನಿ. ಆರೋಗ್ಯ ವಿಭಾಗಕ್ಕೆ ಸಂಬಂಧಿಸಿದ ಎಲ್ಲಾ ಸಾಮಗ್ರಿಗಳ ಖರೀದಿ, ವಿತರಣೆಗೆ 
ಪರಿಸರ ಅಭಿಯಂತರರು 2) ಜಾಫರ್‌ ಷರೀಫ್‌, ಹಿ.ಆ.ನಿ. ಸಂಬಂಧಿಸಿದ ಎಲ್ಲಾ ಮಾಹಿತಿಗಳನ್ನು ಮತ್ತು ನಗರಸಭೆಯ ವಾಹನಗಳಿಗೆ 
ಸಂಬಂಧಿಸಿದ ಮಾಹಿತಿ ಮತ್ತು ನಗರದ ಸ್ವಚ್ಛತೆ ಮತ್ತು ಪರಿಸರ ಶಾಖೆಗೆ 
ಸಂಬಂಧಿಸಿದಂತೆ ಎಲ್ಲಾ ಮಾಹಿತಿಗಳನ್ನು ಒದಗಿಸುವುದು. 
6 ಸಮುದಾಯ ಸಂಘಟನಾಧಿಕಾರಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ನಾಗರಾಜಯ್ಯ, ಸಮುದಾಯ ಎಸ್‌.ಜೆ.ಎಸ್‌.ಆರ್‌.ವೈ ಶಾಖೆ ಹಾಗೂ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳಿಗೆ 
ಸಂಘಟಕರು ಸಂಬಂಧಿಸಿದಂತೆ ಎಲ್ಲಾ ಮಾಹಿತಿ ಒದಗಿಸುವುದು. 
7 ಮಂಜುನಾಥ ರಾವ್‌, ಎನ್‌.ಆರ್‌., ಸಾರ್ವಜನಿಕ ಮಾಹಿತಿ ಅಧಿಕಾರಿ ನವೀನ್‌ ಕುಮಾರ್‌ ಹೆಚ್‌.ವಿ. ಕೆ.ಎಂ.ಆರ್‌.ಪಿ. ಯೋಜನೆಗೆ ಸಂಬಂಧಿಸಿದ ಎಲ್ಲಾ ಮಾಹಿತಿ ಒದಗಿಸುವುದು. 
ಸಹಾಯಕ ಕಾರ್ಯಪಾಲಕ 
ಅಭಿಯಂತರರು 
ಕೆ.ಎಂ.ಆರ್‌.ಪಿ. ಯೋಜನೆ 
8 ಬಿ.ಟಿ.ರಂಗಸ್ಥಾಮಿ, ಪೌರಾಯುಕ್ತರು ಮೊದಲನೇ ಮೇಲ್ಮನವಿ ಪ್ರಾಧಿಕಾರ —— 
ಪೌರಾಯುಕ್ತರು, 
ಪಿಡಿ. 8 ನಗರಸಭೆ, ಶಿರಾ. 


ಪುರಸಭಾ ಕಾರ್ಯಾಲಯ, ತರೀಕೆರೆ, ಚಿಕ್ಕಮಗಳೂರು ಜಿಲ್ಲೆ. 


ಪ್ರಕಟಣೆ 


ಸಂಖ್ಯೆ: ಸಿ7/ಸಿಆರ್‌/ನೀರು/01/2012-13 ದಿನಾಂಕ: 24ನೇ ಆಗಸ್ಟ್‌, 2012. 


ಯ: ತರೀಕೆರೆ ಪುರಸಭಾ ವ್ಯಾಪ್ತಿಯಲ್ಲಿ ನಲ್ಲಿ ಸಂಪರ್ಕ ನೀಡಲು ಫ್ಲಂಬಿಂಗ್‌ ಪರವಾನಿಗೆ ನವೀಕರಣ ಶುಲ್ಕ ಮತ್ತು ಕೆಲವು ನಿಬಂಧನೆಗಳನ್ನು ಹಾಗೂ ಶುಲ್ಕ ಪರಿಷ್ಕರಣೆ ಕುರಿತು. 


ಈ ಮೂಲಕ ತರೀಕೆರೆ ಪಟ್ಟಣದ ಸಾರ್ವಜನಿಕರಿಗೆ ಹಾಗೂ ನಲ್ಲಿ ಸಂಪರ್ಕ ನೀಡಲು ಪರವಾನಿಗೆ ಪಡೆದ ಗುತ್ತಿಗೆದಾರರುಗಳಿಗೆ 2012-13 ನೇ ಸಾಲಿಗೆ ದಿನಾಂಕ: 22-06-2011 ರಂದು ನಡೆದ ಕೌನ್ಸಿಲ್‌ ಸಭೆಯಲ್ಲಿ ವಿಷಯ 
ನಂ. 78 ರಲ್ಲಿ ಈ ಕೆಳಕಂಡಂತೆ ಪರವಾನಿಗೆ ನವೀಕರಣ ಶುಲ್ಕ ಹಾಗೂ ಡಿಪಾಸಿಟ್‌ ಮತ್ತು ರಸ್ತೆ ಕಟಿಂಗ್‌ ಶುಲ್ಕ ಪರಿಷ್ಕೃತ ದರದ ಬಗ್ಗೆ ಸಾರ್ವಜನಿಕರು ಆಕ್ಷೇಪಣೆ ಇದ್ದಲ್ಲಿ, ಈ ಪ್ರಕಟಣೆ ಹೊರಡಿಸಿದ 30 ದಿನಗಳೊಳಗೆ ಲಿಖಿತ 
ಮೂಲಕ ಆಕ್ಷೇಪಣೆಯನ್ನು ಈ ಕಛೇರಿಗೆ ಸಲ್ಲಿಸತಕ್ಕದ್ದು. ನಂತರ ಬಂದ ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದಿಲ್ಲ ತಿಳಿಯುವುದು. 





೯೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೪, ೨೦೧೨ ಭಾಗ-೬ 





1 2012-13ನೇ ಸಾಲಿನಿಂದ ನವೀಕರಣ ಶುಲ್ಕ ರೂ.5000/- ಹಾಗೂ ಡಿಪಾಸಿಟ್‌ ರೂ.25000/- ಗಳಿಗೆ ಹೆಚ್ಚಿಸಿದೆ. 


ನಿಬಂಧನೆಗಳು: 


1. ಪರವಾನಗಿ ನವೀಕರಣ ಶುಲ್ಕ 5000.00 ರೂ ಗಳಾಗಿರುತ್ತದೆ. (ಪ್ರತಿವರ್ಷ) 
2. ಫ್ಲಂಬಿಂಗ್‌ ಪರವಾನಗಿ ಪಡೆಯಲು ಪ್ರಾರಂಭಿಕ ಠೇವಣೆಯಾಗಿ ಪುರಸಭೆಗೆ 25000,00 ರೂ ಡಿಪಾಸಿಟ್‌ ಇಡತಕ್ಕದ್ದು. 
3. ಪುರಸಭೆಗಳ ನಿಯಮ ಮತ್ತು ಷರತ್ತುಗಳಿಗೆ ಬದ್ಧರಾಗಿರತಕ್ಕದ್ದು. ಅನಧಿಕೃತ ನಲ್ಲಿ ಸಂಪರ್ಕ ನೀಡಿರುವುದು ಕಂಡು ಬಂದಲ್ಲಿ 5000.00ರೂ ಒಂದು ನಲ್ಲಿಗೆ ನಿಮ್ಮ ಡಿಪಾಸಿಟ್‌ ಹಣದಲ್ಲಿ ಮುಟ್ಟುಗೋಲು 


ಹಾಕಿಕೊಳ್ಳಲಾಗುವುದು. 
4. ರಸ್ತೆ ಕಟಿಂಗ್‌ ಬಗ್ಗೆ ಟಾರ್‌ ರಸ್ತೆ ಕಟಿಂಗ್‌ ಮಾಡಲು ಅಭಿಯಂತರರು ನೀಡುವ ವರದಿಯ ಮೇರೆಗೆ ಶುಲ್ಕ ಎಧಿಸಲಾಗುವುದು. 
5. ಸಿಮೆಂಟ್‌ ರಸ್ತೆ ಕಟಿಂಗ್‌ ಮಾಡಬಾರದು. 
ಕೆ.ಎಂ. ಸತ್ಯನಾರಾಯಣ, 
ಮುಖ್ಯಾಧಿಕಾರಿ, 


ಪಿ.ಡಿ. 09 ಪುರಸಭೆ, ತರೀಕೆರೆ. 


ಕಂದಾಯ ಸಚಿವಾಲಯ 
ಸಂಖ್ಯೆ: ಕಂಇ. 17, ಭೂಸ್ವಾಚ. 2012 ದಿನಾಂಕ: 5/25ನೇ ಸೆಪ್ಟೆಂಬರ್‌, 2012. 
ಭೂ ಸ್ವಾಧೀನ ಕಾಯಿದೆಯ ಕಲಂ-6(1)ರ ಅನ್ವಯ ಹೊರಡಿಸಲಾದ ಅಂತಿಮ ಅಧಿಸೂಚನೆಗೆ ಮಾಡಲಾದ 
ತಿದ್ದುಪಡಿ ಅಧಿಸೂಚನೆ 


ಚನ್ನಗಿರಿ ತಾಲ್ಲೂಕು ಕಸಬಾ ಹೋಬಳಿ ಮಲ್ಲಿಗೆರೆ ಗ್ರಾಮದ ಸ.ನಂ.38 ಮತ್ತು 50 ರಲ್ಲಿನ ಒಟ್ಟು 0-17 ಗುಂಟೆ ಜಮೀನನ್ನು ಸಾರ್ವಜನಿಕ ರಸ್ತೆಯ ಸಲುವಾಗಿ ಭೂ ಸ್ವಾಧೀನ ಪಡಿಸಿಕೊಳ್ಳುತ್ತಿರುವ ಪ್ರಕರಣದಲ್ಲಿ 
ಹೊರಡಿಸಲಾದ ಭೂ ಸ್ವಾಧೀನ ಕಾಯ್ದೆಯ ಕಲಂ-6(1)ರ ಅಂತಿಮ ಅಧಿಸೂಚನೆ ಸಂ:ಕಂಇ.17. ಭೂಸ್ವಾಚ.2012, ದಿನಾಂಕ: 2-8-2012 ರ ಅಧಿಸೂಚನೆ ತಃಖ್ತೆಯ ಕ್ರಸಂ.2 ರ ಕಾಲಂ-3 ರಲ್ಲಿ ಅನುಭವದಾರರ ಹೆಸರು 
ಶ್ರೀ ಕುಮಾರಪ್ಪ ಜಿ.ಎಂ. ಬಿನ್‌ ಮಹದೇವಪ್ಪ ಎಂದು ನಮೂದಿಸಬೇಕಾಗಿದ್ದು ಹಾಲಪ್ಪ ಬಿನ್‌ ಬಸಪ್ಪ ಯರೇಹಳ್ಳಿ ಎಂದು ಕೈ ತಪ್ಪಿನಿಂದ ನಮೂದಿಸಲಾಗಿರುತ್ತದೆ. ಪ್ರಯುಕ್ತ ಸದರಿ ಅನುಭವದಾರರ ಹೆಸರನ್ನು ಶ್ರೀ ಕುಮಾರಪ್ಪ ಜಿ.ಎಂ. 
ಬಿನ್‌ ಮಹದೇವಪ್ಪ ಎಂದು ಓದಿಕೊಳ್ಳವುದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಲಲಿತಾ ಹಂದಿಗೋಳ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸ್ವಾಧೀನ-2). 


ಪಿ.ಆರ್‌. 125 


